ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕೆೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 85 
ಮಾನ್ಯ ಸದಸ್ಯರ ಹೆಸರು ಶ್ರೀ. ಕೆ.ಎ ತಿಷ್ಟೇಸ್ವಾಮಿ 
(ಸಾಮ ನಿರ್ದೇಶನ ಹೊಂದಿದವರು) 
ಉತ್ತರಿಸಬೇಕಾದ ದಿನಾ೦ಕ 13.12.2021 
ಉತ್ತರಿಸುವ ಸಚಿವರು ಮಾನ್ಯ ಆರೋಗ್ಯ ಮತ್ತು ಕುಟುಂಬ 
ಕಲ್ಯಾಣ ಹಾಗೂ ವೈದ್ಯಕೀಯ ಶಿಕ್ಷಣ 
ಇಲಾಖೆ ಸಚಿವರು | 
ಫ್ರ. | ಪ್ರಶ್ನೆ ಉತ್ತರ |] 
ಸಂ 
ಅ | ರಾಜ್ಯದಲ್ಲಿ ಕೊರೋನಾ | ರಾಜ್ಯದಲ್ಲಿ ಲಸಿಕೆ ಪಡೆಯಬೇಕಾಗಿರುವ ಒಟ್ಟು ಅರ್ಹ 


ಮಹಾಮಾರಿಯಿಂದ ರಕ್ಷಣೆ ಪಡೆಯಲು | ಫಲಾನುಭವಿಗಳು : 489 ಕೋಟಿ. 


ಲಸಿಕೆ ಪಡೆಯಬೆಕಾಗಿರುವ ಅರ್ಹ | ಲ್ಲಾವಾರು ಅರ್ಹ ಫಲಾನುಭವಿಗಳ 


ed ನಾರು ಮತ್ತು | ಮಾಹಿತಿಯನ್ನು ಅನುಬಂಧ-1ರಲ್ಲಿರಿಸಿದೆ. 
ನಗರವಾರು ಸಂಪೂರ್ಣ ಮಾಹಿತಿ | ನಗರವಾರು ಮಾಹಿತಿ ಕೋವಿನ್‌ ಪೋರ್ಟಲ್‌ ನಲ್ಲಿ 


ಲಭ್ಯವಿರುವುದಿಲ್ಲ. 


ನೀಡುವುದು) 
ಆ |ಈ ಪೈಕಿ ಒಂದನೇ ಡೋಸ್‌ ಲಸಿಕೆಯನ್ನು | ದಿನಾಂಕ: 07-12-2021ರ ಅಂತ್ಯಕ್ಕೆ ರಾಜ್ಯದಲ್ಲಿ ಒಟ್ಟು 
ಎಷ್ಟು ಜನ ನಾಗರೀಕರಿಗೆ ನೀಡಲಾಗಿದೆ; | 4,58,78,427 (944%) ಫಲಾನುಭವಿಗಳಿಗೆ ಮೊದಲನೇ 


(ವಯೋಮಯಿತಿವಾರು, ಜಿಲ್ಲಾವಾರು ಮತ್ತು | ಡೋಸ್‌ ಹಾಗೂ 32122327 (65%) 

ನಗರವಾರು ಸಂಪೂರ್ಣ ಮಾಹಿತಿ | ಫಲಾನುಭವಿಗಳಿಗೆ ಎರಡನೇ ಡೋಸ್‌ ಸೇರಿ ಒಟ್ಟಾರೆ 

ನೀಡುವುದು) 7,80,00,754 ಡೋಸ್‌ ಲಸಿಕೆ ನೀಡಲಾಗಿದೆ. 
ವಯೋಮಿತಿವಾರು ಮತ್ತು ಜಿಲ್ಲಾವಾರು 
ಲಸಿಕಾಕರಣದ ವಿವರವನ್ನು ಅಮು ಬ೦ಧ-2 
ರಲ್ಲಿರಿಸಿದೆ. 


ಇ 12ನೇ ಡೋಸ್‌ ಅಸಿಕ ನೀಡುವ[2ನೇ ಡೋಸ್‌ ಲಸಿಕೆ ನೀಡುವ ಕಾರ್ಯಕ್ರಮವನ್ನು 
ಕಾರ್ಯಕ್ರಮವನ್ನು ಪೂರ್ಣಗೊಳಿಸಲು | ಪೂರ್ಣಗೊಳಿಸಲು ರಾಜ್ಯ ಸರ್ಕಾರ ಯೋಜನೆಗಳನ್ನು 

ರಾಜ್ಯ ಸರ್ಕಾರ  ಹಮಿಘೊಂಡಿರುವ | ಹಮ್ಮಿಹೊಳ್ಳಲಾಗಿರುತ್ತದೆ : 

ಯೋಜನೆಗಳು ಯಾವುವು; ಈ ಹಂತದಲ್ಲಿ | ೧ ಕೋವಿಡ್‌ -19 ಲಸಿಕಾಕರಣದ ಪ್ರಗತಿಯನ್ನು 

ಇದುವರೆಗೂ ಎಷ್ಟು ಜನರಿಗೆ ಲಸಿಕೆ | ಹೆಚ್ಚಿಸಲು ರಾಜ್ಯದಲ್ಲಿ ಪ್ರತಿ ಬುಧವಾರದಂದು ಲಸಿಕಾ 

ನೀಡಲಾಗಿದೆ? (ಸಂಪೂರ್ಣ ಮಾಹಿತಿ | ಮೇಳವನ್ನು ನಡೆಸಲಾಗುತ್ತಿದೆ 


ನೀಡುವುದು) ೨) ಅಂಗವಿಕಲರು, ವೃದ್ದರು, ಹಾಸಿಗೆ ಹಿಡಿದಿರುವ 
ಫಲಾನುಭವಿಗಳಿಗೆ ಮನೆಗೆ ತೆರಳಿ ಲಸಿಕಾ ಕರಣ 
ನಡೆಸಲಾಗುತ್ತಿದೆ 


೩2೫) ಒಂದೂ ಡೋಸ್‌ ಲಸಿಕ ಪಡೆಯದ 
ಫಲಾನುಭವಿಗಳನ್ನು ಮತದಾರರ ಪಟ್ಟೆಯನ್ನು 
ಬಳಸಿಕೊಂಡು ಗುರುತಿಸಲಾಗುತ್ತಿದ್ದು ಲಸಿಕೆ 
ಹಿಂಜರಿಕೆ, ನಿರಾಕರಣೆ ಮತ್ತು ಲಸಿಕಾಕರಣ ಕುರಿತು 
ಸುಳ್ಳುವದಂತಿ ಇಂತಹ ಸವಾಲುಗಳನ್ನು ಸೂಕ್ತವಾಗಿ 
ಪರಿಹರಿಸಲಾಗುತ್ತಿದೆ. 

೪) ಮಿಷನ್‌ ಇಂದ್ರಧನುಷ್‌ ಮತ್ತು ಫಲ್ಫ್‌ ಪೊಲೀಯೋ 
ಕಾರ್ಯಕ್ರಮದ ವಿಧಾನಗಳಾದ ಮನೆಮನೆ ಸಮೀಕ್ಷ್‌ 
ಮತ್ತು ವೈಯಕಿಕ ಸಂವಹನ ಕಾರ್ಯಕ್ರಮ ಹಾಗೂ 
ಧಾರ್ಮಿಕ ಮುಖಂಡರ ಮುಖಾಂತರ ಜಾಗೃತಿ 


1 ಮೂಡಿಸಲಾಗುತ್ತಿದೆ. 

೫) ಕೊಳಚೆ ಪ್ರದೇಶ, ಅಲೆಮಾರಿ ಜನಾಂಗ, ನಿರ್ಗತಿಕರು 
ಮತ್ತು ಗುಡ್ಡುಗಾಡು ಪ್ರದೇಶಗಳಲ್ಲಿ ವಾಸಿಸುವ 
ಜನರಿಗೆ ಮೊಬೈಲ್‌ ಲಸಿಕಾ ವಾಹನಗಳ ಮೂಲಕ 
ಲಸಿಕಾಕರಣವನ್ನು ನಡೆಸಲಾಗುತ್ತಿದೆ. ಇದರಿಂದಾಗಿ, 
ಗ್ರಾಮೀಣ ಪ್ರದೇಶಗಳಲ್ಲಿ ಶೇಕಡ 100 ರಷ್ಟು 
ಲಸಿಕಾಕರಣ ಪ್ರಗತಿ ಸಾಧಿಸಲಾಗುತ್ತಿದೆ. 

೬) 2ನೇ ಡೋಸ್‌ ಬಾಕಿಯಿರುವ ಫಲಾನುಭವಿಗಳ 
ಜಿಲ್ಲಾವಾರು ಪಟ್ಟಿಯನ್ನು ಜಿಲ್ಲೆಗೆ ಕಳುಹಿಸಿ ಪೋನ್‌ 
ಕರೆಗಳು ಮತ್ತು ಎಸ್‌.ಎಂ.ಎಸ್‌. ಮೂಲಕ ನಿರಂತರ 


ಅಮುಸರಣಾ ಕಾರ್ಯವಿಧಾನವನ್ನು 
ಅಳವಡಿಸಿಕೊಳ್ಳಲಾಗಿದೆ. 
೭) ಲಸಿಕಾಕರಣದ ಬಗ್ಗೆ ತಪ್ಪು ತಿಳುವಳಿಕೆ / 


ಮಾಹಿತಿಯ ಸಮಸ್ಯೆಗಳನ್ನು ಪರಿಹರಿಸಲು ವಿವಿಧ 


ಶ್ರವಣ, ದೃಶ್ಯ ಮಾಧ್ಯಮ ಮತ್ತು ಸಾಮಾಜಿಕ 
ಮಾಧ್ಯಮಗಳಲ್ಲಿ ಜಾಹಿರಾತುಗಳನ್ನು 
ನೀಡಲಾಗುತ್ತಿದೆ. 

೮) ಭಾರತ ಸರ್ಕಾರದ ಮಾರ್ಗಸೂಚಿಯಂತೆ 
ನವೆಂಬರ್‌ 3, 2021 ರಿಂದ ರಾಜ್ಯದಲ್ಲಿ “ಮನೆ ಮನೆಗೆ 
ಲಸಿಕಾ ಮಿತ್ರ" ಅಭಿಯಾನವನ್ನು 
ಅನಮುಷ್ಠಾನಗೊಳಿಸಲಾಗಿದೆ. 

ವಯೋಮವಮಿತಿವಾರು ಮತ್ತು ಜಿಲ್ಲಾವಾರು 
ಲಸಿಕಾಕರಣದ ವಿವರವನ್ನು ಅಮು ಬಂ೦ಧ-2 
ರಲ್ಲಿರಿಸಿದೆ. 


[ಈ ರಾಜ್ಯದಲ್ಲಿನ ನಾಗರೀಕರು 2ನೇ ಡೋಸ್‌ 


ಲಸಿಕೆ ಪಡೆಯುವಲ್ಲಿ 
ಹಿಂಜರಿಯುತಿರುವುದು ನಿಜವೇ; ಹಾಗಿದ್ದಲ್ಲಿ 
ಯಾವ ಜಿಲ್ಲೆಗಳಲ್ಲಿ 2ನೇ ಡೋಸ್‌ ಲಸಿಕೆ 
ಪಡೆಯುವಲ್ಲಿ ನಾಗರೀಕರು 
ಹಿಂಜರಿಯುತಿದ್ದಾರೆ; (ಜಿಲ್ಲಾವಾರು ಮತ್ತು 
ತಾಲ್ಲೂಕುವಾರು ಸಂಪೂರ್ಣ ಮಾಹಿತಿ 
ನೀಡುವುದು) 


| ಅಸಿಕಾಕರಣದ ಕುರಿತು ಕೆಲವು ಗುಂಪುಗಳಲ್ಲಿ ಮಾತು 
ಕಂಡು ಬಂದಿರುತದೆ. ಅದನ್ನು ಹೆಚ್ಚಿನ ಐ.ಇ.ಸಿ. 
ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವ ಮೂಲಕ 
ಹೋಗಲಾಡಿಸಲಾಗುತ್ತಿದೆ. 

2ನೇ ಡೋಸ್‌ ಲಸಿಕಾಕರಣದ ಪ್ರಗತಿ ಕಡಿಮೆ ಇರುವ 
ಜಿಲ್ಲೆಗಳಲ್ಲಿ ನಿರ್ದಿಷ್ಟ ಕಾರ್ಯತಂತ್ರವನ್ನು 
ಅಳವಡಿಸಿಕೊಳ್ಳುವುದರ ಮೂಲಕ ಗುರಿ ತಲುಪಲು 
ಕ್ರಮಕ್ಕೆಗೊಳ್ಳಲಾಗುತ್ತಿದೆ. 


ರಾಜ್ಯದಲ್ಲಿ 2-18ರ ಕೆಳಗಿನ ವಯೋಮಿತಿ 
ಮಕ್ಕಳಿಗೆ ಯಾವ ದಿನಾಂಕದಿಂದ ಲಸಿಕೆ 
ನೀಡಲಾಗುವುದು? (ಕಾರ್ಯಕ್ರಮದ 
ಸಂಪೂರ್ಣ ಮಾಹಿತಿ ನೀಡುವುದು) 


ಭಾರತ ಸರ್ಕಾರದ ಮಾರ್ಗಸೂಚಿಯಂತೆ ರಾಜ್ಯದಲ್ಲಿ 
18 ವರ್ಷ ಮೇಲ್ಪಟ್ಟ ಅರ್ಹ ಫಲಾನುಭವಿಗಳಿಗೆ 
ಮಾತ್ರ ಕೋವಿಡ್‌-19 ಲಸಿಕಾಕರಣವನ್ನು 
ನಡೆಸಲಾಗುತ್ತಿದ್ದು, 18 ವರ್ಷದೊಳಗಿನ ಮಕಳಿಗೆ 
ಲಸಿಕಾ ಕರಣದ ಕುರಿತು ರಾಜ್ಯಕ್ಕೆ ಮಾರ್ಗಸೂಚಿ 
ಬಂದ ನಂತರ ಅದರನ್ವಯ ಲಸಿಕಾ ಕರಣ 
ನಡೆಸಲಾಗುವುದು 


IR 
ಆಕುಕ 176 ಎಸ್‌ ಎ೦ಎಂ೦ 2021 


Seo 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ 


ವೈದ್ಯಕೀಯ ಶಿಕ್ಷಣ ಸಚಿವರು 


ಹ ; t SR 

Sl for Citizens of | for population, ಭಿ de 

No. 18-44 age of 44 to 59 Age ತ ಬ 
group ಸ 


group 


13,62,000 


8,19,000 
10,32,000 
61,76,000 91,70,000 
109, 35,66,000 
20,68,000 
29, 12,07,000 
7,78,000 
8,22,000 
9,51,000 
12,50,000 


4 
wn 
Ld ed Ca 
© 
© 
[= 
NJ 
NJ 
1 
© 
[ವ 
[ವ 


17,15,000 

7,44,000 12,23,000 
141, 29, 14,44,000 

7,75,000 
18,51,000 


ಜ [ 
uw b| 
SIR SS 
[e) [e 
[e) [e) 
[e) [e) 
೪ WW 
ಮ ಘಾ 
(S| ks 
© [) 
[e) © 
[es] [e] 
MN NJ 
ಹಿ MN 
(0 (0 
[e) © 
[e) [ee 
[es] [e) 


13,51,000 


11,79,000 
4,00,000 
06, 96, 11,59,000 

9,84,000 
7,65,000 13,42,000 


N 
2) 
00 
[=] 
[e) 
[eo] 
[SE 
Co) 
[oy 
|) 
[es 
[e) 


24,38,000 
| 8,72,000 13,49,000 

,60, 8,23,000 

7,66,000 13,09,000 

11,18,000 19,99,000 
9,99,000 
10,78,000 
|_ 30 [Vijayapura 16,34,000 
| 31 |adeir 8,39,000 
1 [State Total 3,00,15,000 89,16, 


Nop 


pp 
| 
les 
[e) 
[e) 
[eo] 
(Co) 
[ur 
© 
[) 
[e) 
[EY 
[2 
(>) 
|e) 
[e) 
[e) 


ಫಿ 
00 
(Co) 
rie 
[e) 
[e) 
[es] 
[es] 


Annexure - 2: District wise COVID-19 vaccination coverage as on 07.12.2021 (Source: CoWIN Portal) 


Achievement Health Care: |. Achievement Front Line Achievement of more than 18 to <45 Achievement of.more than ¢ 
1 J f p i Achievement of 60+ years Total Achievement 
Worker Worker ; ) 45 to <60 years 


; ರ i ಕ y " Administered 
18085 2137085 
1300566 
2232722 
14491186 
5750478 
| 6 | Bellary | 3166266 
1811530 
| 8 | Chamarajanagar | 1212554 
9 | chikamagelur | 381962 1276092 
496421 1547486 
11 Chitradurga 1996023 
2767482 
14272 1940277 
21582 2255200 
1264168 
1011143 
002 | sss | oases | 358209 | 261106 | 182211 | 168527 | 119776 | 1074151 | 677882 | 1752033 | 
24 


ಃ 


2 24283 471138 352302 251374 214320 192598 161915 946705 758829 1705534 
29 10869 537860 361465 270846 193486 1028664 764430 1793094 
| 30 | Vijavapura | 16665 27506 27268 962550 545120 393207 284772 230915 169398 1630843 | 1043348 2674191 


6225 6252 17363 13736 469679 246502 169598 
26175538 


764741 708690 943260 872731 16544956 11015628 | 8470693 | 6979260 | 5525257 | 45878427 | 32122327 | 78000754 


pe 


